ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಹೈಯರ್‌ ಎಜುಕೇಷನ್‌ ಕೌನ್ಸಿಲ್‌ ಸಲಹೆಗಳ ಬಗ್ಗೆ 
ಶ್ರೀ ಐವನ್‌ ಡಿ' ಸೋಜಾ (ನಾಮನಿರ್ದೇಶನ ಹೊಂದಿದವರು) 


409 (535) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕಣ ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೌಶಾಲ್ಯಾಭೀವೃದ್ಧಿ ಉದ್ಯಮ ಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಕ ಹೈಯರ್‌ ಎಜಕೇಷನ್‌ ಕೌನ್ಸಿಲ್‌ ಉನ್ನತ ಶಿಕ್ಷಣದ ಗುಣಮಟ್ಟಿ ಹೆಚ್ಚಿಸಲು 2018-19, 2019- 
20 ರಲ್ಲಿ ನೀಡಿದ ಸಲಹೆಗಳಾವುವು ; ಅನುಷ್ಠಾನಗೊಂಡ ಸಲಹೆಗಳಾವುವು ; (ವಿವರ ನೀಡುವುದು) 


(ಆ) ಹೊಸ ಶಿಕ್ಷಣ ನೀತಿ ಜಾರಿಗೆ ತರಲು ಇಲಾಖೆ ಮುಂದೆ ಇರುವ ಯೋಜನೆಗಳಾವುವು; (ವಿವರ 
ನೀಡುವುದು) 


(ಇ) ಕರ್ನಾಟಿಕ ಹೈಯರ್‌ ಎಜುಕೇಷನ್‌ ಕೌನ್ಸಿಲ್‌ ನೀಡಿದ ಸಲಹೆಗಳನ್ನು ಇಲಾಖೆ ಜಾರಿಗೆ ತಂದಿದೆಯೇ; 
ಇದರಲ್ಲಿ ಸದಸ್ಯರುಗಳ ಸಂಖ್ಯೆ ಎಷ್ಟು ; 


(ಈ) ಕರ್ನಾಟಿಕ ಹೈಯರ್‌ ಎಜುಕೇಷನ್‌ ಕೌನ್ಸಿಲ್‌ನಲ್ಲಿರುವ ಅಧ್ಯಕ್ಷರು ಮತ್ತು ಸದಸ್ಯರುಗಳು ತಮ್ಮ 
ಕೆಲಸದ ಒತ್ತಡದಿಂದ ಉನ್ನತ ಶಿಕಣಕ್ಕೆ ಸಲಹೆ ನೀಡಲು ಸಾಧ್ಯವಾಗುತ್ತಿಲ್ಲ ಎಂಬ ಮಾಹಿತಿ ಇದ್ದು, ಈ 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


